ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 604 
ಉತ್ತರಿಸಬೇಕಾದ ದಿನಾಂಕ 17.12.2021 
ಸದಸ್ಯರ ಹೆಸರು ಶ್ರೀ ಬಿ.ಕೆ. ಹರಿಪ್ರಸಾದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು : ಮಾನ್ಯ ರೇಷ್ಮೆ, ಯುವ ಸಬಲೀಕರಣ 


ಮತ್ತು ಕ್ರೀಡಾ ಸಚಿವರು. 


ಕರಾವಳಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 
ಕಂಬಳ ಕ್ರೀಡಾ ಕ್ಲೇತ್ರಕ್ಸೆ ಸಂಬಂಧಿಸಿದಂತೆ ರಾಜ್ಯ 
ಸರ್ಕಾರವು ನೀಡುವ ಪುರಸ್ಕಾರ 1ರಾಜ್ಯ ಪ್ರಶಸ್ತಿಗೆ 
ಅರ್ಹ  ವ್ಯಕಿಗಳನ್ನು ಆಯ್ಕೆ ಮಾಡುವ 
ನಿಟ್ಟಿನಲ್ಲಿ ಸಲಹಾ ಸಮಿತಿಯ ಸದಸ್ಯರನ್ನು 


ಕಂಬಳ ಕ್ರೀಡಾ ಕ್ಲೇತ್ರಕ್ಕೆ ಸೀಮಿತವಾಗಿ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 
ಯಾವುದೇ ಪುರಸ್ಮಾರ/ ರಾಜ್ಯ ಪ್ರಶಸ್ತಿ 


ನೀಡಲಾಗುತ್ತಿಲ್ಲ ಹಾಗೂ ಯಾವುದೇ ಸಲಹಾ 
ಸಮಿತಿಯನ್ನು ರಚಿಸಿರುವುದಿಲ್ಲ. 


ನೇಮಕಗೊಳಿಸುವ ಮಾನದಂಡಗಳೇನು ; ಮತ್ತು 
ಸದಸ್ಯರ ಅಧಿಕಾರ ಕಾಲಾವಧಿ ಎಷ್ಟು: 
ಪುನರಾಯ್ಕೆಗೆ ಅವಕಾಶವಿದೆಯೇ: ಇದ್ದಲ್ಲಿ, 
ಎಷ್ಟು ಬಾರಿ ಪುನರಾಯ್ಯೆಯಾಗಬಹುದು 


(ಸಂಪೂರ್ಣ ಎನಿವರ ಒದಗಿಸುವುದು) 


ಕರ್ನಾಟಿಕ ಸರ್ಕಾರವು ರಾಜ್ಯದ ಗ್ರಾಮೀಣ 
ಮತ್ತು ಜಾನಪದ ಕ್ರೀಡೆಗಳಾದ ಕಂಬಳ, ಕುಸ್ತಿ, 
ಆಟ್ಯಾ-ಪಾಟ್ಯಾ ಇತ್ಯಾದಿ ಕ್ರೀಡೆಗಳು ಮತ್ತು 
ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ 
ಉದ್ದೇಶದಿಂದ ಘರ್ನಾಟಿಕ ಕ್ರೀಡಾರತ್ನ 
| ಪ್ರಶಸ್ತಿಯನ್ನು ಎವನೀಡುತ್ತಿದ್ದು, ಸದರಿ ಕೀಡಾ 
ಪ್ರಶಸ್ತಿಗೆ ಕೀಡಾಪಟುಗಳನ್ನು ಆಯ್ಕೆ ಮಾಡುವ. 
ಸೆಂಬಂಧ ಗ್ರಾಮೀಣ ಮತ್ತು ಜಾನಪದ 
ಕ್ರೀಡೆಗಳಲ್ಲಿ ಪರಿಣತಿ ಹೊಂದಿರುವವರನ್ನು 
ಒಳಗೊಂಡಂತೆ ಪರಿಶೀಲಸಾ ಸಮಿತಿ ಮತ್ತು 
ಆಯ್ತೆ ಸಮಿತಿಗಳನ್ನು ರಚಿಸಿ ದಿನಾಂಕ: 
17.05.2021ರಲ್ಲಿ ಸರ್ಕಾರದ ಆದೇಶವನ್ನು 
ಹೊರಡಿಸಲಾಗಿದೆ. 


ಕರ್ನಾಟಿಕ ಕ್ರೀಡಾರತ್ನ ಪ್ರಶಸ್ತಿಗೆ 
ಕ್ರೀಡಾಪಟುಗಳನ್ನು ಆಯ್ಕೆ ಮಾಡುವ ಸಂಬಂಧ 
ಪರಿಶೀಲನಾ ಸಮಿತಿ ಮತ್ತು ಆಯ್ಕೆ ಸಮಿತಿ 
ಸದಸ್ಯರನ್ನು ಎರಡು ವರ್ಷಗಳ ಕಾಲಾವಧಿಗೆ 
ಸರ್ಕಾರವು ನೇಮಿಸಿರುತ್ತದೆ. ಸದರಿ ಸಮಿತಿಗಳಿಗೆ 
ಸದಸ್ಯರ ನೇಮಕವು ಸರ್ಕಾರದ ವಿವೇಚನೆಗೆ 
ಒಳಪಟ್ಟಿದ್ದು, ಪುನರಾಯ್ಕೆಗೆ ಯಾವುದೇ ನಿರ್ಬಂಧ 
ಇರುವುದಿಲ್ಲ. 


ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಕಂಬಳ 
ಸಲಹಾ ಸಮಿತಿಯ ಸದಸ್ಯರ ವಿವರ 
ಅಧಿಕಾರಾವಧಿ ಸೇರಿದಂತೆ ಸಂಪೂರ್ಣ ಮಾಹಿತಿ 
ಒದಗಿಸುವುದು. 


ಮೇಲಿನ ಉತ್ತರದಿಂದ ಈ 
ಉದೃವಿಸುವುದಿಲ್ಲ. 


ಮೈಎಸ್‌ಡಿ/ಇಬಿ'ಬಿ/202/2021 


Ped 


ಯಣಗೌಡ) 
ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


(ಡಾ. ನಾ 


